ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ನವೆಂಬರ್ ೧, ೨೦೧೨ (ಕಾರ್ತೀಕ ೧೦ , ಶಕ ವರ್ಷ ೧೯೩೪) | ಸಂಚಿಕೆ ೪೩ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು , ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ 
ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ 
ರಾಜ್ಯಪಾಲರು ಮಾಡಿದ ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ 

ನಿಯಮಗಳು 


ಗೃಹ ಸಚಿವಾಲಯ 
ಸಂಖ್ಯೆ : ಒಇ 166 ಪಿಪಿಇ 2008 ( ಭಾಗ -1) ಬೆಂಗಳೂರು, ದಿನಾಂಕ:17 . 09. 2012 . 


ಅಧಿಸೂಚನೆ 


ದಿನಾಂಕ : 30 .01.2012ರ ರಾಜ್ಯಪತ್ರದ ವಿಶೇಷ ಪತ್ರಿಕೆ ಭಾಗ IV-A ಸಂಖ್ಯೆ: 69ರಲ್ಲಿ ಪ್ರಕಟವಾದ ಆಂಗ್ಲ ಭಾಷೆಯ ಅಧಿಸೂಚನೆಯನ್ನು ಭಾಷಾಂತರ 
ಇಲಾಖೆಯು ಕನ್ನಡಕ್ಕೆ ಭಾಷಾಂತರಿಸಿರುವ ಅಧಿಸೂಚನೆ 


ಕರ್ನಾಟಕ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖಾ (ನೇಮಕಾತಿ) ನಿಯಮಗಳು, 2011ರ ಕರಡು ನಿಯಮಗಳನ್ನು ಕರ್ನಾಟಕ 
ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978 (1990ರ ಕರ್ನಾಟಕ ಅಧಿನಿಯಮ 14 )ರ 3ನೇ ಪ್ರಕರಣದ ( 2) ನೇ ಉಪ ಪ್ರಕರಣದಿಂದ 
ಅಗತ್ಯಪಡಿಸಿದಂತೆ , ಅದರಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳಿಂದ, ಅದನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಹದಿನೈದು ದಿನಗಳ 
ಒಳಗಾಗಿ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ದಿನಾಂಕ 23ನೇ ನವೆಂಬರ್ 2011ರ ಕರ್ನಾಟಕ ರಾಜ್ಯಪತ್ರದ (ವಿಶೇಷ ಸಂಚಿಕೆ) ಭಾಗ 
IV - ಎ ರಲ್ಲಿ ಅಧಿಸೂಚನೆ ಸಂಖ್ಯೆ: ಹೆಚ್‌ಡಿ 166 ಪಿಪಿಇ 2008, ದಿನಾಂಕ : 23 -11 -2011ರಲ್ಲಿ ಪ್ರಕಟಿಸಿದ್ದುದರಿಂದ; 


ಮತ್ತು ಸದರಿ ರಾಜ್ಯಪತವನ್ನು 23ನೇ ನವೆಂಬರ್ 2011ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿದ್ದುದರಿಂದ; 


ಮತ್ತು ರಾಜ್ಯ ಸರ್ಕಾರವು ಸದರಿ ಕರಡಿನ ಸಂಬಂಧದಲ್ಲಿ ಮೇಲೆ ನಿರ್ಧಿಷ್ಟಪಡಿಸಿದ ಅವಧಿಯೊಳಗೆ ಸ್ವೀಕರಿಸಿದ ಆಕ್ಷೇಪಣೆಗಳನ್ನು ಮತ್ತು 
ಸಲಹೆಗಳನ್ನು ಪರಿಗಣಿಸಿರುವುದರಿಂದ; 


ಈಗ, ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ, 1978ರ ( 1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14) 8ನೇ ಪ್ರಕರಣದೊಂದಿಗೆ 
ಓದಲಾದ 3ನೇ ಪ್ರಕರಣದ (1) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ: 


( ೧೩೦೫) 


೧೩೦೬ 


* ಕರ್ನಾಟಕ ರಾಜ್ಯಪತ್ರ , ಗುರುವಾರ , ನವೆಂಬರ್ ೧, ೨೦೧೨ 


ಭಾಗ - ೪ಎ 


ನಿಯಮಗಳು 


ಲಾಖಾ 


1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖಾ 
(ನೇಮಕಾತಿ) ನಿಯಮಗಳು, 2012 ಎಂದು ಕರೆಯತಕ್ಕದ್ದು. 


( 2) ಸರ್ಕಾರಿ ರಾಜ್ಯಪತದಲ್ಲಿ ಅವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಅವು ಜಾರಿಗೆ ಬರತಕ್ಕದ್ದು . 


2 . ಪರಿಭಾಷೆಗಳು.- ಈ ನಿಯಮಗಳಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, 


( ಎ) ಅನುಬಂಧ " ಎಂದರೆ , ಈ ನಿಯಮಗಳಿಗೆ ಸೇರಿಸಲಾದ ಅನುಬಂಧ : 


( ಬಿ ) “ ಸರ್ಕಾರಿ ಅಭಿಯೋಜಕರು ಎಂದರೆ , ದಂಡ ಪಕಿಯಾ ಸಂಹಿತೆ, 1973 (1974ರ ಕೇಂದ ಅಧಿನಿಯಮ 2) ರ 24ನೇ ಪಕರಣದ 


( 4) ನೇ ಉಪ ಪಕರಣದ ಅಡಿಯಲ್ಲಿ ನೇಮಕಗೊಂಡ ಸರ್ಕಾರಿ ಅಭಿಯೋಜಕರುಗಳನ್ನು ಹೊರತುಪಡಿಸಿ, ಈ ನಿಯಮಗಳ ಅಡಿಯಲ್ಲಿ 


ನೇಮಕಗೊಂಡ ಸರ್ಕಾರಿ ಅಭಿಯೋಜಕರು . 


3. ನೇಮಕಾತಿಯ ವಿಧಾನ ಮತ್ತು ಕನಿಷ್ಠ ಅರ್ಹತೆ - ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ಇಲಾಖಾ ಸಿಬ್ಬಂದಿಯು ಈ ಕೆಳಗಿನ ಅನುಸೂಚಿಯ (2) ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ವೇತನ ಶ್ರೇಣಿಯನ್ನು ಹೊಂದಿರುವ ಹುದ್ದೆಗಳ 
ಪ್ರತಿಯೊಂದು ಪ್ರವರ್ಗವನ್ನು ಒಳಗೊಂಡಿರತಕ್ಕದ್ದು ಮತ್ತು ಹುದ್ದೆಗಳ ಸಂಖ್ಯೆ, ನೇಮಕಾತಿ ವಿಧಾನ ಮತ್ತು ಕನಿಷ್ಠ ಅರ್ಹತೆ, ಯಾವುದಾದರೂ 
ಇದ್ದರೆ, ಅದು ಅನುಸೂಚಿಯ (3), (4), (5), (6), (7) ಮತ್ತು (8) ನೇ ಅಂಕಣದಲ್ಲಿನ ಸಂವಾದಿ ನಮೂದುಗಳಲ್ಲಿ 
ನಿರ್ಧಿಷ್ಟಪಡಿಸಿದಂತಿರತಕ್ಕದ್ದು. 


ನಿರಸನ ಮತ್ತು ಉಳಿಸುವಿಕೆಗಳು. - ಕರ್ನಾಟಕ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖಾ (ನೇಮಕಾತಿ) ನಿಯಮಗಳು , 


1982ನ್ನು ಈ ಮೂಲಕ ನಿರಸನಗೊಳಿಸಲಾಗಿದೆ: 


ಪರಂತು , ಅಂಥ ನಿರಸನವು. 


( ಎ) ಸದರಿ ನಿಯಮಗಳ ಈ ಹಿಂದಿನ ಪವರ್ತನೆಗೆ ಅಥವಾ ಅದರ ಅಡಿಯಲ್ಲಿ ಯುಕ್ತವಾಗಿ ಮಾಡಿದ ಯಾವುದೇ ಕಾರ್ಯಕ್ಕೆ 
ಅಥವಾ ಕೈಗೊಳ್ಳಲಾದ ಯಾವುದೇ ಕ್ರಮಕ್ಕೆ; ಅಥವಾ 


( ಬಿ) ಸದರಿ ನಿಯಮಗಳ ಅಡಿಯಲ್ಲಿ ಅರ್ಜಿಸಿದ, ಪ್ರಾಪ್ತವಾದ ಅಥವಾ ವಹಿಸಿದ ಯಾವುದೇ ಹಕ್ಕಿಗೆ, ವಿಶೇಷಾಧಿಕಾರಕ್ಕೆ, 
ಬಾಧ್ಯತೆಗೆ ಅಥವಾ ಹೊಣೆಗಾರಿಕೆ - ಬಾಧಕ ಉಂಟುಮಾಡತಕ್ಕದ್ದಲ್ಲ. 


ಭಾಗ - ೪ಎ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧, ೨೦೧೨ 


೧೩೦೭ 


ಅನುಸೂಚಿ 


ಹುದ್ದೆಗಳ ಪ್ರವರ್ಗ ಮತ್ತು ವೇತನ ಶ್ರೇಣಿ 


ಹುದ್ದೆಗಳ ಸಂಖ್ಯೆ 

ಪ್ರತಿನಿಯೋಜನೆ 
ತಾತ್ಕಾಲಿಕ 

ಮೀಸಲು 


ನೇಮಕಾತಿ ವಿಧಾನ 


ಕನಿಷ್ಠ ಅರ್ಹತೆ 


ಸಂಖ್ಯೆ 


ಕಾಯಂ 


( 2) 


( 7) 


( 8) 


01 


- 


01 | ಅಭಿಯೋಗನಿರ್ದೇಶಕರು, 

( ರೂ .26250 - 36500ಗಳು ) 


ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಂಬಡ್ತಿಗಾಗಿ. 
ಮುಖ್ಯ ನ್ಯಾಯ ಮೂರ್ತಿಯವರ ಸಹಮತಿ ಪಡೆದು ನ್ಯಾಯವಾದಿಯಾಗಿ ಹತ್ತು ವರ್ಷಗಳಿಗೆ ಕಡಿಮೆ 
ಅಭಿಯೋಜನಾ ಇಲಾಖೆಯ ಉಪ ನಿರ್ದೇಶಕರ ಇಲ್ಲದಂತೆ ವೃತ್ತಿ ನಿರತ ಸೇವೆಯನ್ನು ಮತ್ತು 
ವೃಂದದಿದ ಆಯ್ಕೆ ಮಾಡಿ ಮುಂಬಡ್ತಿ ನೀಡುವ | ಅಭಿಯೋಜನಾ ಇಲಾಖೆಯ ಉಪ ನಿರ್ದೇಶಕರ 
ಮೂಲಕ. 

ವೃಂದದಲ್ಲಿ ಕನಿಷ್ಠ ಎರಡು ವರ್ಷಗಳ ಸೇವೆಯನ್ನು 

ಸಲ್ಲಿಸಿರಬೇಕು. 
04 | ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ವೃತ್ತಿ ನಿರತ ನ್ಯಾಯವಾದಿಯಾಗಿ ಹತ್ತು ವರ್ಷ 

ಮುಖ್ಯ ನ್ಯಾಯಮೂರ್ತಿಯವರ ಸಹಮತಿ ಪಡೆದು | ಗಳಿಗಿಂತ ಕಡಿಮೆಯಿಲ್ಲದಂತೆ ಮತ್ತು ಸರ್ಕಾರಿ 
ಸರ್ಕಾರಿ ಅಭಿಯೋಜಕರು / ಕಾನೂನು ಅಧಿಕಾರಿ | ಅಭಿಯೋಜಕರು / ಕಾನೂನು ಅಧಿಕಾರಿ ( ಹಿರಿಯ) 
( ಹಿರಿಯ ) ವೃಂದದಿಂದ ಆಯ್ಕೆ ಮಾಡಿ ಮುಂಬಡ್ತಿ | ವೃಂದದಲ್ಲಿ ಕನಿಷ್ಠ ಎರಡು ವರ್ಷಗಳ ಸೇವೆಯನ್ನು 
ನೀಡುವ ಮೂಲಕ. 

ಸಲ್ಲಿಸಿರಬೇಕು. 


01 


02 | ಅಭಿಯೋಗ ಉಪ ನಿರ್ದೇಶಕರ | 03 | - | 

( ರೂ .20025 -28275ಗಳು) 
( ಅಭಿಯೋಗಗಳ ಹಾಲಿ ಜಂಟಿ ನಿರ್ದೇಶಕರ 
ಹುದ್ದೆಯನ್ನು ತಿದ್ದುಪಡಿ ನಿಯಮಗಳು 
ಯಾವ ದಿನಾಂಕದಿಂದ ಜಾರಿಗೆ 
ಬರುವುದೋ ಆ ದಿನಾಂಕದಿಂದ 
ಪರಿಣಾಮಕಾರಿಯಾಗುವಂತೆ ಅಭಿಯೋಗ 
ಉಪ ನಿರ್ದೇಶಕರೆಂದು ಮರು 
ಪದನಾಮೀಕರಿಸಲಾಗಿದೆ.) 
ಸರ್ಕಾರಿ ಅಭಿಯೋಜಕರು / ಕಾನೂನು | 37 | 162 | 
ಅಧಿಕಾರಿ ( ಹಿರಿಯ ) ( ರೂ .18150 - 26925) 
( ಅಭಿಯೋಗಗಳ ಹಾಲಿ ಸರ್ಕಾರಿ 
ಅಭಿಯೋಜಕರು ಉಪ ನಿರ್ದೇಶಕರ 


03 


06 


| 205 | 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು | | ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು | 
ಕಾನೂನು ಅಧಿಕಾರಿ ( ಕಿರಿಯ) ವೃಂದದಿಂದ ಕಾನೂನು ಅಧಿಕಾರಿ ( ಕಿರಿಯ) ವೃಂದದಲ್ಲಿ ಐದು 
ಮುಂಬಡ್ತಿ ಮೂಲಕ. 

ವರ್ಷಗಳಿಗೆ ಕಡಿಮೆಯಿಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 


೧೩೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧, ೨೦೧೨ 


ಭಾಗ - ೪ಎ 


ಕ್ರಮ 
ಸಂಖ್ಯೆ | 


ಹುದ್ದೆಗಳ ಪ್ರವರ್ಗ ಮತ್ತು ವೇತನ ಶ್ರೇಣಿ 


ಹುದ್ದೆಗಳ ಸಂಖ್ಯೆ 

ಪ್ರತಿನಿಯೋಜನೆ 
ಮೀಸಲು 


ನೇಮಕಾತಿ ವಿಧಾನ 


ಕನಿಷ್ಠ ಅರ್ಹತೆ 


ಕಾಯಂ 


ತಾತ್ಕಾಲಿಕ 


ಒಟ್ಟು 


( 2) 


(3 ) 


| 


(4) 


| 


(5) 


( 6) 


ಹುದ್ದೆಯನ್ನು ತಿದ್ದುಪಡಿ ನಿಯಮಗಳು 
ಯಾವ ದಿನಾಂಕದಿಂದ ಜಾರಿಗೆ 
ಬರುವುದೋ ಆ ದಿನಾಂಕದಿಂದ 
ಪರಿಣಾಮಕಾರಿಯಾಗುವಂತೆ ಸರ್ಕಾರಿ 
ಅಭಿಯೋಜಕರು / ಕಾನೂನು ಅಧಿಕಾರಿ 
( ಹಿರಿಯ ) ಎಂದು ಮರು 
ಪದನಾಮೀಕರಿಸಲಾಗಿದೆ.) 


ಟಿಪ್ಪಣಿ: ಒಬ್ಬ ಸರ್ಕಾರಿ ಅಭಿಯೋಜಕರನ್ನು 
ನ್ಯಾಯಾಲಯವನ್ನು ಹೊರತುಪಡಿಸಿದ ಒಂದು 
ಸ್ಥಳದಲ್ಲಿ ಕಾರ್ಯ ನಿರ್ವಹಿಸಲು ಸ್ಥಳ ನಿಯುಕ್ತಿ 
ಗೊಳಿಸಿದಾಗ ಕಾನೂನು ಅಧಿಕಾರಿ (ಹಿರಿಯ ) ಎಂದು 
ಕರೆಯತಕ್ಕದ್ದು. 


04 


ಹಿರಿಯ 


ಸಹಾಯಕ 


ಸರ್ಕಾರಿ 


77 


| 


05 


ಅಭಿಯೋಜಕರು / ಕಾನೂನು ಅಧಿಕಾರಿ 
( ಕಿರಿಯ ) - ( ರೂ .14050 - 25050) 
( ಅಭಿಯೋಗಗಳ ಹಾಲಿ ಹಿರಿಯ ಸಹಾಯಕ 
ಸರ್ಕಾರಿ ಅಭಿಯೋಜಕರು / ಸಹಾಯಕ 
ನಿರ್ದೇಶಕರ ಹುದ್ದೆಯನ್ನು ತಿದ್ದುಪಡಿ 
ನಿಯಮಗಳು ಜಾರಿಗೆ ಬರುವ 
ದಿನಾಂಕದಿಂದ ಪರಿಣಾಮಕಾರಿಯಾಗುವಂತೆ 
ಹಿರಿಯ ಸಹಾಯಕ * ಸರ್ಕಾರಿ 
ಅಭಿಯೋಜಕರು / ಕಾನೂನು ಅಧಿಕಾರಿ 
( ಕಿರಿಯ ) - ಎಂದು ಮರು 
ಪದನಾಮೀಕರಿಸಲಾಗಿದೆ.) 


ಸಹಾಯಕ ಸರ್ಕಾರಿ ಅಭಿಯೋಜಕರ ವೃಂದದಿಂದ ಸಹಾಯಕ ಸರ್ಕಾರಿ ಅಭಿಯೋಜಕರ ವೃಂದದಲ್ಲಿ 
ಮುಂಬಡ್ತಿ ಮೂಲಕ. 

ಐದು ವರ್ಷಗಳಿಗೆ ಕಡಿಮೆಯಿಲ್ಲದಂತೆ ಸೇವೆ 
ಟಿಪ್ಪಣಿ: ಒಬ್ಬ ಹಿರಿಯ ಸಹಾಯಕ ಸರ್ಕಾರಿ | ಸಲ್ಲಿಸಿರಬೇಕು. 
ಅಭಿಯೋಜಕರನ್ನು ನ್ಯಾಯಾಲಯವನ್ನು 
ಹೊರತುಪಡಿಸಿದ ಒಂದು ಸ್ಥಳದಲ್ಲಿ ಕಾರ್ಯ 
ನಿರ್ವಹಿಸಲು ಸ್ಥಳ ನಿಯುಕ್ತಿಗೊಳಿಸಿದಾಗ ಕಾನೂನು 
ಅಧಿಕಾರಿ (ಕಿರಿಯ ) ಎಂದು ಕರೆಯತಕ್ಕದ್ದು. 


ಸಹಾಯಕ | 01 


05 | ಕೇಂದ್ರ ಸ್ಥಾನಿಕ 

( ರೂ . 14050 - 25050) 


| 01 | ಆಡಳಿತಾಧಿಕಾರಿ ವೃಂದದಿಂದ ಮುಂಬಡ್ತಿ ಮೂಲಕ. | ಆಡಳಿತಾಧಿಕಾರಿ ವೃಂದದಲ್ಲಿ ಮೂರು ವರ್ಷಗಳಿಗೆ 

ಕಡಿಮೆಯಿಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧, ೨೦೧೨ 


೧೩೦೯ 


ಕ್ರಮ 


ಹುದ್ದೆಗಳ ಪ್ರವರ್ಗ ಮತ್ತು ವೇತನ ಶ್ರೇಣಿ 


ಹುದ್ದೆಗಳ ಸಂಖ್ಯೆ 

ಪತಿನಿಯೋಜನೆ 
ತಾತ್ಕಾಲಿಕ 

ಮೀಸಲು 


ನೇಮಕಾತಿ ವಿಧಾನ 


ಕನಿಷ್ಠ ಅರ್ಹತೆ 


ಸಂಖ್ಯೆ 


ಕಾಯಂ 


ಒಟ್ಟು 


( 2 ) 


(3 ) 


( 5) 


(6) 


( 7) 


(8) 


06 . 


202 


| 


165 


367 


ಸಹಾಯಕ ಸರ್ಕಾರಿ ಅಭಿಯೋಜಕರು - 
ಹಾಗೂ - ಸಹಾಯಕ ಸರ್ಕಾರಿ ವಕೀಲರು 
( ರೂ . 11400 - 21600) 


ಅನುಬಂಧ- I, II ಮತ್ತು IIIರಲ್ಲಿ ನಿರ್ಧಿಷ್ಟಪಡಿಸಿದ ನೇರ ನೇಮಕಾತಿಗಾಗಿ, 
ಪಕಿಯೆಗನುಸಾರವಾಗಿ ನೇರ ನೇಮಕಾತಿ ಮೂಲಕ, ನ್ಯಾಯವಾದಿಗಳ ಅಧಿನಿಯಮ, 1961ರ 
ಭಾರತದ ಸಿವಿಲ್ ಮತ್ತು ಕ್ರಿಮಿನಲ್ ಅಧಿಕಾರ ಉಪಬಂಧಗಳ ಅಡಿಯಲ್ಲಿ ನ್ಯಾಯವಾದಿ 
ವ್ಯಾಪ್ತಿಯ ನ್ಯಾಯಾಲಯಗಳಲ್ಲಿ ನ್ಯಾಯವಾದಿಯಾಗಿ ಯಾಗಿರಬೇಕು. 
ವೃತ್ತಿ ನಡೆಸಿರಬೇಕು ಮತ್ತು ಅರ್ಜಿ ಸಲ್ಲಿಸಲು ಕರ್ನಾಟಕ ಸಿವಿಲ್ ಸೇವೆಗಳ ( ಸಾಮಾನ್ಯ ನೇಮಕಾತಿ) 
ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಮೂರು ನಿಯಮಗಳು, 1977ರಲ್ಲಿ ಏನೇ ಇದ್ದರೂ , ಅರ್ಜಿ 
ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಹಾಗೆ | ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು 
ನ್ಯಾಯವಾದಿಯಾಗಿ ವೃತ್ತಿ ನಡೆಸಿರಬೇಕು. 

ಯಾರೇ ವ್ಯಕ್ತಿಗೆ 25 ವರ್ಷ ವಯಸ್ಸು ಆಗಿರಬೇಕು 
ಮತ್ತು ಅನುಸೂಚಿತ ಜಾತಿ | ಅನುಸೂಚಿತ 
ಪಂಗಡದ ಅಥವಾ ಹಿಂದುಳಿದ ವರ್ಗಗಳ ಪ್ರವರ್ಗ 
Iರ ವ್ಯಕ್ತಿಗಳಿಗೆ 42 ವರ್ಷ ವಯಸ್ಸು, ಇತರ 
ಹಿಂದುಳಿದ ವರ್ಗದ ಪವರ್ಗ II , IIಬಿ , ಅಥವಾ 
III , IIಬಿಗೆ ಸೇರಿದ ವ್ಯಕ್ತಿಗಳ ಸಂದರ್ಭದಲ್ಲಿ 40 
ವರ್ಷ ವಯಸ್ಸು ಮತ್ತು ಇತರ ಯಾರೇ ವ್ಯಕ್ತಿಯ 
ಸಂದರ್ಭದಲ್ಲಿ 37 ವರ್ಷ ವಯಸ್ಸು 
ತುಂಬಿರಬಾರದು. 


07 | ಆಡಳಿತಾಧಿಕಾರಿಗಳು ( ರೂ .10800 - 20025) | 10 


| 


01 


| 


| 11 | ಅಧೀಕ್ಷಕರ ವೃಂದದಿಂದ ಮುಂಬಡ್ತಿ ಮೂಲಕ 


ಮುಂಬಡ್ತಿಗಾಗಿ. 
ಅಧೀಕ್ಷಕರ ವೃಂದದಲ್ಲಿ ಮೂರು ವರ್ಷಗಳಿಗೆ 
ಕಡಿಮೆಯಿಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 


೧೩೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧, ೨೦೧೨ 


ಭಾಗ - ೪ಎ 


ಹುದ್ದೆಗಳ ಸಂಖ್ಯೆ 


ಕ್ರಮ 
ಸಂಖ್ಯೆ | 


ಹುದ್ದೆಗಳ ಪ್ರವರ್ಗ ಮತ್ತು ವೇತನ ಶ್ರೇಣಿ 


ನೇಮಕಾತಿ ವಿಧಾನ 


ಕನಿಷ್ಠ ಅರ್ಹತೆ 


ಕಾಯಂ 


ತಾತ್ಕಾಲಿಕ 


ಪ್ರತಿನಿಯೋಜನೆ 
ಮೀಸಲು 


ಒಟ್ಟು 


( 5) 


(6 ) 


( ರೂ .10000 


38 


ಅಧೀಕ್ಷಕರು 
18150 ) 


ಪ್ರಥಮ ದರ್ಜೆ ಸಹಾಯಕರು, ಶೀಘ್ರಲಿಪಿಗಾರರು | ಸಂದರ್ಭಾನುಸಾರ ಪಥಮ ದರ್ಜೆ ಸಹಾಯಕರ | 
ಮತ್ತು ಹಿರಿಯ ಬೆರಳಚ್ಚುಗಾರರ ವೃಂದದಿಂದ 1:5:1ರ ಶೀಘ್ರಲಿಪಿಗಾರರ | ಹಿರಿಯ ಬೆರಳಚ್ಚುಗಾರರ 
ಅನುಪಾತದಲ್ಲಿ ಮುಂಬಡ್ತಿ ಮೂಲಕ, ಪ್ರತಿ ಎರಡನೇ ವೃಂದದಲ್ಲಿ ಮೂರು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ 
ಖಾಲಿ ಸ್ಥಾನವನ್ನು 

ಶೀಘ್ರಲಿಪಿಗಾರರ ಸೇವೆ ಸಲ್ಲಿಸಿರಬೇಕು. 
ಮುಂಬಡ್ತಿ ಮೂಲಕ ಮತ್ತು ಮೂರನೇ ಖಾಲಿ ಶೀಘ್ರಲಿಪಿಗಾರರ | ಹಿರಿಯ ಬೆರಳಚ್ಚುಗಾರರ 
ಸ್ಥಾನವನ್ನು ಹಿರಿಯ ಬೆರಳಚ್ಚುಗಾರರ ಮುಂಬಡ್ತಿ ಸಂದರ್ಭದಲ್ಲಿ ಅವರು ಜೇಷ್ಠತೆಗನುಸಾರವಾಗಿ 
ಮೂಲಕ ತುಂಬಬೇಕು. 

ಪ್ರಥಮ ದರ್ಜೆ ಸಹಾಯಕರಾಗಿ ಒಂದು ವರ್ಷಕ್ಕೆ 
ಕಡಿಮೆಯಿಲ್ಲದಂತೆ ಕಾರ್ಯನಿರ್ವಹಿಸಿರಬೇಕು. 


ಸಹಾಯಕರು | 50 | 14 


64 


ಕರ್ನಾಟಕ ಸಿವಿಲ್ ಸೇವೆಗಳ ( ಲಿಪಿಕ ಹುದ್ದೆ | ಮುಂಬಡ್ತಿಗಾಗಿ. 


09 | ಪಥಮ ದರ್ಜೆ 

( ರೂ .7275 - 13350) 


ಗಳಿಗೆ ನೇಮಕಾತಿ) ನಿಯಮಗಳು , 1978ರ | ದ್ವಿತೀಯ ದರ್ಜೆ ಸಹಾಯಕರ ವೃಂದದಲ್ಲಿ ಮೂರು 
ಅನುಸಾರವಾಗಿ ಶೇಕಡಾ ಐವತ್ತರಷ್ಟು ನೇರ ನೇಮಕಾತಿ | ವರ್ಷಗಳಿಗೆ ಕಡಿಮೆಯಿಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 
ಮೂಲಕ ಮತ್ತು ದ್ವಿತೀಯ ದರ್ಜೆ ಸಹಾಯಕರ 
ವೃಂದದಿಂದ ಶೇಕಡಾ ಐವತ್ತರಷ್ಟು ಮುಂಬಡ್ತಿ 
ಮೂಲಕ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧, ೨೦೧೨ 


೧೩೧೧ 


ಹುದ್ದೆಗಳ ಪ್ರವರ್ಗ ಮತ್ತು ವೇತನ ಶ್ರೇಣಿ 


ನೇಮಕಾತಿ ವಿಧಾನ 


ಕನಿಷ್ಠ ಅರ್ಹತೆ 


ಸಂಖ್ಯೆ 


ಕಾಯಂ 


ತಾತ್ಕಾಲಿಕ 


ಪತಿನಿಯೋಜನೆ 
ಮೀಸಲು 


ಒಟ್ಟು 


( 6 ) 


( 7) 


- 


( ರೂ .7275 - 


84 


| 505 


589 


ಶೀಘ್ರಲಿಪಿಗಾರರು 
13350) 


(1) ಕರ್ನಾಟಕ ಸಿವಿಲ್ ಸೇವೆಗಳ (ಶೀಘಲಿಪಿ ನೇರ ನೇಮಕಾತಿಗಾಗಿ . 
ಗಾರರ ಮತ್ತು ಬೆರಳಚ್ಚುಗಾರರ ಹುದ್ದೆಗಳಿಗೆ ಕರ್ನಾಟಕ ಸಿವಿಲ್ ಸೇವೆಗಳ (ಶೀಘ್ರಲಿಪಿಗಾರರ 
ನೇಮಕಾತಿ) ನಿಯಮಗಳು, 1983ರ ಅನುಸಾರವಾಗಿ ಮತ್ತು ಬೆರಳಚ್ಚುಗಾರರ ಹುದ್ದೆಗಳಿಗೆ ನೇಮಕಾತಿ 
ಶೇಕಡಾ ಐವತ್ತರಷ್ಟು ನೇರ ನೇಮಕಾತಿ ಮೂಲಕ | ನಿಯಮಗಳು , 1983ರಲ್ಲಿ ಏನೇ ಇದ್ದರೂ , 
( 2) ಈ ಹುದ್ದೆಗಳ ಪೈಕಿ ಶೇಕಡಾ 25ರಷ್ಟನ್ನು (8ನೇ | ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು 
ಅಂಕಣದಲ್ಲಿ ಗೊತ್ತುಪಡಿಸಿದ ಅರ್ಹತೆ | (ಕೆಎಸ್‌ಇಇಬಿ) ನಡೆಸುವ ಹಿರಿಯ ಬೆರಳಚ್ಚು 
ಗನುಸಾರವಾಗಿ ನೇರ ನೇಮಕಾತಿ ಮೂಲಕ ಮತ್ತು ಹಿರಿಯ ಶೀಘ್ರಲಿಪಿ ಪರೀಕ್ಷೆಗಳನ್ನು ಕನ್ನಡ 

ಮತ್ತು ಇಂಗ್ಲೀಷ್ ಭಾಷೆ ಎರಡರಲ್ಲೂ 
(3) ಶೇಕಡಾ 25ರಷ್ಟು ಬೆರಳಚ್ಚುಗಾರರ ವೃಂದದಿಂದ | ತೇರ್ಗಡೆಯಾಗಿರಬೇಕು ಅಥವಾ ತತ್ಸಮಾನ 
ಮುಂಬಡ್ತಿ ಮೂಲಕ 

ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 
ಮುಂಬಡ್ತಿಗಾಗಿ 
(1) ಬೆರಳಚ್ಚುಗಾರರ ವೃಂದದಲ್ಲಿ ಐದು ವರ್ಷ 


(2) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ 
( ಕೆಎಸ್‌ಇಇಬಿ) ಯು ಕನ್ನಡ ಭಾಷೆಯಲ್ಲಿ ನಡೆಸುವ 
ಹಿರಿಯ ಶೀಘ್ರಲಿಪಿ ಮತ್ತು ಹಿರಿಯ ಬೆರಳಚ್ಚು 
ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿರಬೇಕು. ಅಥವಾ 
ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 


11 | ಸಹಾಯಕ ಗಂಥಪಾಲಕ ( ರೂ .7275 - | 

13350) 


- 01 | ಗ್ರಂಥಾಲಯಗಳ ಇಲಾಖೆಯಿಂದ ಪ್ರತಿನಿಯೋಜನೆ 

ಮೂಲಕ 


೧೩೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧, ೨೦೧೨ 


ಭಾಗ - ೪ಎ 


ಹುದ್ದೆಗಳ ಸಂಖ್ಯೆ 


ಹುದ್ದೆಗಳ ಪ್ರವರ್ಗ ಮತ್ತು ವೇತನ ಶ್ರೇಣಿ 


ನೇಮಕಾತಿ ವಿಧಾನ 


ಕನಿಷ್ಠ ಅರ್ಹತೆ 


ಸಂಖ್ಯೆ | 


ಕಾಯಂ 


ತಾತ್ಕಾಲಿಕ 


ಪ್ರತಿನಿಯೋಜನೆ 
ಮೀಸಲು 


ఒట్టు 


(5) 


ಬೆರಳಚ್ಚುಗಾರರು 


( ರೂ .7275 - | 


37 


ಹಿರಿಯ 
13350) 


ಪದಧಾರಿಯು ನಿವೃತ್ತಿ ಹೊಂದಿದಾಗ ಈ ವೃಂದವನ್ನು 
ರದ್ದುಗೊಳಿಸಲಾಗುವುದು. 


13 


| 


ಸಹಾಯಕರು 


| 


50 


| 


64 


ದ್ವಿತೀಯ ದರ್ಜೆ 
( ರೂ . 5800 - 10500) 


09 | 


( 1) ಕರ್ನಾಟಕ ಸಿವಿಲ್ ಸೇವೆಗಳ ( ಲಿಪಿಕ ಹುದ್ದೆ | ಮುಂಬಡ್ತಿಗಾಗಿ. 
ಗಳಿಗೆ ನೇಮಕಾತಿ) ನಿಯಮಗಳು, 1978ರ | (1) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ 
ಅನುಸಾರವಾಗಿ ಶೇಕಡಾ ಎಪ್ಪತ್ತೈದರಷ್ಟು ನೇರ | ಎಸ್.ಎಸ್ . ಎಲ್ .ಸಿ. 

ಪರೀಕ್ಷೆಯಲ್ಲಿ 
ನೇಮಕಾತಿ ಮೂಲಕ; ಮತ್ತು 

ತೇರ್ಗಡೆಯಾಗಿರಬೇಕು ಅಥವಾ ತತ್ಸಮಾನ 
( 2) ಅರ್ಹ ಚಾಲಕರ ವೃಂದದಿಂದ ಶೇಕಡಾ | ವಿದ್ಯಾರ್ಹತೆಯನ್ನು ಹೊಂದಿರಬೇಕು; ಮತ್ತು 
ಇಪ್ಪತ್ತೈದರಷ್ಟು ವರ್ಗಾವಣೆ ಮೇಲೆ, ಅರ್ಹ ಚಾಲಕರು | (2) ಚಾಲಕರ ವೃಂದದಲ್ಲಿ ಅಥವಾ ಗೂಪ್- ಡಿ 
ದೊರೆಯದಿದ್ದಲ್ಲಿ, ಆಗ ಗೂಪ್- ಡಿ ಸೇವೆಗಳಲ್ಲಿನ ಸೇವೆಯಲ್ಲಿನ ಯಾವುದೇ ಒಂದು ಅಥವಾ ಹೆಚ್ಚು 
ಯಾವುದೇ ವೃಂದಗಳಿಂದ ಮತ್ತು ಜೇಷ್ಠತೆಯ | ವೃಂದದಲ್ಲಿ ಏಳು ವರ್ಷಗಳಿಗೆ ಕಡಿಮೆಯಿಲ್ಲದಂತೆ 
ಆಧಾರದ ಮೇಲೆ ಚಾಲಕರ ವೃಂದದಿಂದ ಮುಂಬಡ್ತಿ | ಸೇವೆ ಸಲ್ಲಿಸಿರಬೇಕು. 
ಮೂಲಕ ಹೆಚ್ಚಿನ ವೇತನ ಶ್ರೇಣಿ ಹೊಂದಿರುವ 
ಹುದ್ದೆಯನ್ನು ಧಾರಣ ಮಾಡಿರುವ ವ್ಯಕ್ತಿಯನ್ನು 
ಕಡಿಮೆ ವೇತನ ಶ್ರೇಣಿ ಹೊಂದಿರುವ ವ್ಯಕ್ತಿಗಿಂತ 
ಜೈಷ್ಠನೆಂದು 

ಪರಿಗಣಿಸಲಾಗುವುದು. 
ಒಂದೇ ವೇತನ ಶ್ರೇಣೆ ಹೊಂದಿರುವ ಹುದ್ದೆಯನ್ನು 
ಧಾರಣ ಮಾಡಿರುವ ವ್ಯಕ್ತಿಗಳ ಪೈಕಿ ಪರಸ್ಪರ 
ಜೇಷ್ಠತೆಯನ್ನು ಸಂಬಂಧಪಟ್ಟ ವೃಂದಗಳಲ್ಲಿ ಸಲ್ಲಿಸಿದ 
ದೀರ್ಘಾವಧಿ ಸೇವೆಯ ಆಧಾರದ ಮೇಲೆ 
ನಿರ್ಧರಿಸಲಾಗುವುದು . 
ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ (ಶೀಘಲಿಪಿ | ನೇಮಕಾತಿ. 
ಗಾರರ ಮತ್ತು ಬೆರಳಚ್ಚುಗಾರರ ಹುದ್ದೆಗೆ ನೇಮಕಾತಿ) | ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ (ಶೀಘಲಿಪಿ 
ನಿಯಮಗಳು , 1983ರ ಅಡಿಯಲ್ಲಿ ನೇರ ನೇಮಕಾತಿ | ಗಾರರು ಮತ್ತು ಬೆರಳಚ್ಚುಗಾರರ ಹುದ್ದೆಗೆ ನೇಮಕಾತಿ) 


14 | ಬೆರಳಚ್ಚುಗಾರರು ( ರೂ .5800 - 10500) 


118 


| 


192 


310 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧, ೨೦೧೨ 


೧೩೧೩ 


ಹುದ್ದೆಗಳ ಪ್ರವರ್ಗ ಮತ್ತು ವೇತನ ಶ್ರೇಣಿ 


ಹುದ್ದೆಗಳ ಸಂಖ್ಯೆ 
ತಾತ್ಕಾಲಿಕ 

ಪ್ರತಿನಿಯೋಜನೆ 
ಮೀಸಲು 


ನೇಮಕಾತಿ ವಿಧಾನ 


ಕನಿಷ್ಠ ಅರ್ಹತೆ 


ಸಂಖ್ಯೆ 


ಕಾಯಂ 


ಒಟ್ಟು 


( 5) 


( 6) 


( 8 ) 


15 | ಚಾಲಕರು ( ರೂ . 5800 -10500) 


| 


02 


| 


02 


| 


ಮೂಲಕ ಹಿರಿಯ / ಸಹಾಯಕ ಸರ್ಕಾರಿ | ನಿಯಮಗಳು , 1983ರಲ್ಲಿ ಏನೇ ಇದ್ದರೂ , ಕರ್ನಾಟಕ 
ಅಭಿಯೋಜಕರ ಕಛೇರಿಯಲ್ಲಿನ ಬೆರಳಚ್ಚುಗಾರರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ಕನ್ನಡ ಮತ್ತು 
ಹುದ್ದೆಗಳನ್ನು ಪದಧಾರಿಯು ನಿವೃತ್ತಿ ಹೊಂದಿದಾಗ ಇಂಗ್ಲೀಷ್ ಭಾಷೆ ಎರಡರಲ್ಲೂ ನಡೆಸುವ ಹಿರಿಯ 
ರದ್ದುಗೊಳಿಸಲಾಗುವುದು. 

ಬೆರಳಚ್ಚು ಪರೀಕ್ಷೆ ಗಳಲ್ಲಿ ತೇರ್ಗಡೆಯಾಗಿರಬೇಕು 
ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು 

ಹೊಂದಿರಬೇಕು. 
04 | ಸಂಯೋಜಿತ ಜೇಷ್ಠತೆಯ ಆಧಾರದ ಮೇಲೆ ನೇರ ನೇಮಕಾತಿ ಮೂಲಕ. 

ಗೂಪ್ - ಡಿ ವೃಂದದಿಂದ ಶೇಕಡಾ ಎಪ್ಪತ್ತೈದರಷ್ಟು | ಎಸ್.ಎಸ್.ಎಲ್.ಸಿ ಪರೀಕ್ಷೆಯಲ್ಲಿ ತೇರ್ಗಡೆ 
ನೇರ ನೇಮಕಾತಿ ಮೂಲಕ ಮತ್ತು ಶೇಕಡಾ | ಯಾಗಿರಬೇಕು ಮತ್ತು ಸಕ್ಷಮ ಪ್ರಾಧಿಕಾರವು ನೀಡಿದ 
ಇಪ್ಪತ್ತೈದರಷ್ಟು ಮುಂಬಡ್ತಿ ಮೂಲಕ, ಹೆಚ್ಚಿನ ವೇತನ | ಚಾಲ್ಲಿ ಲಘು ಮೋಟಾರು ವಾಹನಗಳ ಲೈಸೆನ್ಸ್ ಅನ್ನು 
ಶೇಣಿ ಹೊಂದಿರುವ ಹುದ್ದೆಯನ್ನು ಧಾರಣ ಹೊಂದಿರಬೇಕು. 
ಮಾಡಿರುವ ವ್ಯಕ್ತಿಯನ್ನು ಕಡಿಮೆ ವೇತನ ಶ್ರೇಣಿ ಮುಂಬಡ್ತಿಗಾಗಿ. 
ಹೊಂದಿರುವ ವ್ಯಕ್ತಿಗಿಂತ ಜೇಷ್ಟನೆಂದು (1) ಏಳನೇ ತರಗತಿಯಲ್ಲಿ ತೇರ್ಗಡೆಯಾಗಿರಬೇಕು; 
ಪರಿಗಣಿಸಲಾಗುವುದು . ಒಂದೇ ವೇತನ ಶ್ರೇಣಿ 
ಹೊಂದಿರುವ ಹುದ್ದೆಯನ್ನು ಧಾರಣ ಮಾಡಿರುವ ( 2) ಸಕ್ಷಮ ಪ್ರಾಧಿಕಾರವು ನೀಡಿದ ಲಘು 
ವ್ಯಕ್ತಿಗಳ ಪೈಕಿ ಪರಸ್ಪರ ಜೇಷ್ಠತೆಯನ್ನು ಸಂಬಂಧಪಟ್ಟ ಮೋಟಾರು ವಾಹನಗಳ ಸಿಂಧುವಾದ ಲೈಸನ್ಸ್ ಅನ್ನು 
ವೃಂದಗಳಲ್ಲಿ ಸಲ್ಲಿಸಿದ ದೀರ್ಘಾವಧಿ ಸೇವೆಯ ಹೊಂದಿರಬೇಕು; ಮತ್ತು 
ಆಧಾರದ ಮೇಲೆ ನಿರ್ಧರಿಸಲಾಗುವುದು. (3) ಗ್ರೂಪ್- ಡಿ ಯಲ್ಲಿನ ಯಾವುದೇ ಒಂದು 
ಮುಂಬಡ್ತಿಗಾಗಿ ಯಾವ ಸೂಕ್ತ ವ್ಯಕ್ತಿಯೂ ಅಥವಾ ಹೆಚ್ಚು ವೃಂದಗಳಲ್ಲಿ ಐದು ವರ್ಷಗಳಿಗೆ 
ಲಭ್ಯವಿಲ್ಲದಿರುವಲ್ಲಿ, ನೇರ ನೇಮಕಾತಿ ಮೂಲಕ. ಕಡಿಮೆಯಿಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 

ಪರಂತು, ಐದು ವರ್ಷಗಳಿಗೆ ಕಡಿಮೆಯಿಲ್ಲದಂತೆ 
ಸೇವೆ ಸಲ್ಲಿಸಿರುವ ವ್ಯಕ್ತಿಗಳು ಲಭ್ಯವಿಲ್ಲದಿರುವಲ್ಲಿ , 
ಮೂರು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ 
ಸಲ್ಲಿಸಿರುವ ವ್ಯಕ್ತಿಗಳನ್ನು ಮುಂಬಡ್ತಿಗಾಗಿ 
ಪರಿಗಣಿಸಬಹುದು. 


ಮತ್ತು 


೧೩೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧, ೨೦೧೨ 


ಭಾಗ - ೪ಎ 


ಹುದ್ದೆಗಳ ಸಂಖ್ಯೆ 


ಕ್ರಮ 
ಸಂಖ್ಯೆ | 


ಹುದ್ದೆಗಳ ಪ್ರವರ್ಗ ಮತ್ತು ವೇತನ ಶ್ರೇಣಿ 


ನೇಮಕಾತಿ ವಿಧಾನ 


ಕನಿಷ್ಠ ಅರ್ಹತೆ 


ಕಾಯಂ 


ತಾತ್ಕಾಲಿಕ 


ಪ್ರತಿನಿಯೋಜನೆ 
ಮೀಸಲು 


ಒಟ್ಟು 


( 2 ) 


( 3) 


(5) 


8 ) . 


16 


51 | ದಲಾಯತರ ವೃಂದದಿಂದ ಮುಂಬಡ್ತಿ ಮೂಲಕ. 


| ಅಟೆಂಡರ್‌ಗಳು 

( ರೂ .5200 - 8200 ) 
| ದಲಾಯತರು/ ಜವಾನರು/ ಕಾವಲುಗಾರರು | 
( ರೂ .4800 - 7275) 


| ದಲಾಯತರ ವೃಂದದಲ್ಲಿ ಐದು ವರ್ಷಗಳಿಗೆ ಕಡಿಮೆ 
ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 
ಏಳನೇ ತರಗತಿಯ ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗಿರಬೇಕು. 


300 | 


286 


586 | ನೇರ ನೇಮಕಾತಿ ಮೂಲಕ. 


ಅನುಬಂಧ - I 


( 0) 


ಆತನು 


ಸಹಾಯಕ ಸರ್ಕಾರಿ ಅಭಿಯೋಜಕರು - ಹಾಗೂ - ಸಹಾಯಕ ಸರ್ಕಾರಿ ವಕೀಲರುಗಳ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ಆಯ್ಕೆಯನ್ನು ನಿಯಂತ್ರಿಸುವ ನಿಯಮಗಳು 
1. ಸಹಾಯಕ ಸರ್ಕಾರಿ ಅಭಿಯೋಜಕರುಗಳ- ಹಾಗೂ - ಸಹಾಯಕ ಸರ್ಕಾರಿ ವಕೀಲರುಗಳ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಉದ್ದೇಶಕ್ಕಾಗಿ ಸರ್ಕಾರವು ರಚಿಸಿದ ಆಯ್ಕೆ ಸಮಿತಿಯು 

ಆಯ್ಕೆಯನ್ನು ಮಾಡತಕ್ಕದ್ದು . 
2. ( ಎ) ಒಬ್ಬ ಅಭ್ಯರ್ಥಿಯು ತನ್ನ ಅರ್ಜಿಯ ಜೊತೆಯಲ್ಲಿ: 

ಆತನು ವಾಸ್ತವವಾಗಿ ವೃತ್ತಿ ನಡೆಸುತ್ತಿರುವಂಥ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿನ / ನ್ಯಾಯಾಲಯಗಳಲ್ಲಿನ ಪೀಠಾಸೀನ ಅಧಿಕಾರಿಗಳಿಂದ ಪಡೆದ ಮತ್ತು ಆತನು ಕನಿಷ್ಠ ಪಕ್ಷ ಮೂರು 

ವರ್ಷಗಳ ಅವಧಿಯಿಂದ ವಾಸ್ತವವಾಗಿ ವೃತ್ತಿ ನಡೆಸುತ್ತಿದ್ದಾರೆಂದು ಕಾಲಾವಧಿಯನ್ನು ಸೂಚಿಸುವ ಒಂದು ಪ್ರಮಾಣ ಪತ್ರವನ್ನು ಹಾಜರುಪಡಿಸತಕ್ಕದ್ದು. 
(ii) ಆತನು ಕೊನೆಯದಾಗಿ ವ್ಯಾಸಂಗ ಮಾಡಿದ ಕಾಲೇಜು ಅಥವಾ ಸಂಸ್ಥೆಯ ಪ್ರಾಂಶುಪಾಲರಿಂದ ಮತ್ತು ಗೆಜೆಟೆಡ್ ಅಧಿಕಾರಿಯಿಂದ ಅಥವಾ ಆತನ ಸಂಬಂಧಿಯಲ್ಲದ ಆದರೆ, ಆತನ 

ಖಾಸಗಿ ಜೀವನದ ಬಗ್ಗೆ ಚೆನ್ನಾಗಿ ಪರಿಚಯವುಳ್ಳ ಇತರ ಜವಾಬ್ದಾರಿಯುತ ವ್ಯಕ್ತಿಯಿಂದ ಪಡೆದ ಉತ್ತಮ ನಡತೆ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸತಕ್ಕದ್ದು. 
( ಬಿ) ಪ್ರತಿಯೊಬ್ಬ ಅಭ್ಯರ್ಥಿಯು, ತನ್ನ ಅರ್ಜಿಯ ಜೊತೆಯಲ್ಲಿ ಆಯ್ಕೆ ಸಮಿತಿಯು ಗೊತ್ತುಪಡಿಸಬಹುದಾದಂಥ ಶುಲ್ಕವನ್ನು ಸಂದಾಯ ಮಾಡತಕ್ಕದ್ದು. ಅಂಥ ಶುಲ್ಕವಿಲ್ಲದೆ ಸಲ್ಲಿಸಲಾಗುವ 

ಅರ್ಜಿಯನ್ನು ತಿರಸ್ಕರಿಸತಕ್ಕದ್ದು, ಒಮ್ಮೆ ಸಂದಾಯ ಮಾಡಿದ ಶುಲ್ಕವು ಮರು ಪಾವತಿಯಾಗತಕ್ಕದ್ದಲ್ಲ. 
3. ಆಯ್ಕೆ ಸಮಿತಿಯು ಎರಡು ಲಿಖಿತ ಪರೀಕ್ಷೆಗಳನ್ನು ನಡೆಸತಕ್ಕದ್ದು, ಅದರಲ್ಲಿ ಒಂದು ಪೂರ್ವಭಾವಿ ಪರೀಕ್ಷೆಯಾಗಿರುತ್ತದೆ. ಮತ್ತು ಇನ್ನೊಂದು ಮುಖ್ಯ ಪರೀಕ್ಷೆ ಹಾಗೂ ಮೌಖಿಕ ಪರೀಕ್ಷೆಯಾಗಿರುತ್ತದೆ. 

ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರತಿಯೊಂದು ಪತ್ರಿಕೆಗೆ 100 ಅಂಕಗಳಿರುವ ಎರಡು ಪತ್ರಿಕೆಗಳಿರತಕ್ಕದ್ದು, ಅವು ವಸ್ತು ನಿಷ್ಠೆ ಮಾದರಿಯಲ್ಲಿ (Objective type) ಇರತಕ್ಕದ್ದು. ಪ್ರಥಮ ಪತ್ರಿಕೆಯು ಎರಡು 
ಭಾಗಗಳಲ್ಲಿದ್ದು, ಪ್ರತಿಯೊಂದು ಭಾಗವು 50 ಅಂಕಗಳನ್ನು ಹೊಂದಿರುವಂತೆ ವಿಭಜಿತವಾಗಿರತಕ್ಕದ್ದು, ಪ್ರಥಮ ಭಾಗವು, ಇಂಗ್ಲೀಷ್ ಮತ್ತು ಕನ್ನಡ ಭಾಷೆಯಲ್ಲಿ ಸಮಗ್ರ ಮತ್ತು ಪ್ರಾವೀಣ್ಯವುಳ್ಳ ಪ್ರಶ್ನೆಗಳನ್ನು 
ಒಳಗೊಂಡ ಸಾಮರ್ಥ್ಯ ಪರೀಕ್ಷೆಯಾಗಿರತಕ್ಕದ್ದು . ದ್ವಿತೀಯ ಭಾಗವು, ಸಾಮಾನ್ಯ ಜ್ಞಾನ ಪರೀಕ್ಷೆಯಾಗಿರತಕ್ಕದ್ದು. ದ್ವಿತೀಯ ಪತ್ರಿಕೆಯು ಅನನ್ಯವಾಗಿ ಕಾನೂನು ವಿಷಯದ ಪ್ರಶ್ನೆಗಳನ್ನು ಕುರಿತದ್ದಾಗಿರತಕ್ಕದ್ದು. 

ಎರಡೂ ಪತ್ರಿಕೆಗಳಿಗೆ ಪಠ್ಯ ವಿಷಯಗಳನ್ನು ಅನುಬಂಧ IIರಲ್ಲಿ ನಿರ್ಧಿಷ್ಟಪಡಿಸಲಾಗಿದೆ. ಮುಖ್ಯ ಪರೀಕ್ಷೆಗೆ ಪಠ್ಯ ವಿಷಯಗಳನ್ನು ಅನುಬಂಧ IIIರಲ್ಲಿ ನಿರ್ಧಿಷ್ಟಪಡಿಸಲಾಗಿದೆ. 
4. ಪೂರ್ವಭಾವಿ ಪರೀಕ್ಷೆಯಲ್ಲಿ ಆಯ್ಕೆಯಾಗಬೇಕಾದ ಅಭ್ಯರ್ಥಿಗಳ ಸಂಖ್ಯೆಯು 1:10 ರ ಅನುಪಾತದಲ್ಲಿರತಕ್ಕದ್ದು . 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧, ೨೦೧೨ 


೧೩೧೫ 


5. ಪೂರ್ವಭಾವಿ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆಯನ್ನು ನಡೆಸತಕ್ಕದ್ದು, ಮುಖ್ಯ ಪರೀಕ್ಷೆಯು ಪ್ರಬಂಧ ಮಾದರಿಯ ಮೂರು ಪತ್ರಿಕೆಗಳನ್ನು ಒಳಗೊಂಡಿರತಕ್ಕದ್ದು. ಮುಖ್ಯ 

ಪರೀಕ್ಷೆಯ ಪಠ್ಯ ವಿಷಯಗಳು ಅನುಬಂಧ- III ರಲ್ಲಿ ನಿರ್ಧಿಷ್ಟಪಡಿಸಿದಂತಿರತಕ್ಕದ್ದು. 
ಮುಖ್ಯ ಪರೀಕ್ಷೆಯಿಂದ ಆಯ್ಕೆಯಾಗಬೇಕಾದ ಅಭ್ಯರ್ಥಿಗಳ ಸಂಖ್ಯೆ 1:3ರ ಅನುಪಾತದಲ್ಲಿರತಕ್ಕದ್ದು. 
ಅಭ್ಯರ್ಥಿಯು ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗಳೆರಡರಲ್ಲೂ ಲಿಖಿತ ಪರೀಕ್ಷೆಯ ಪ್ರತಿಯೊಂದು ಪತ್ರಿಕೆಯಲ್ಲಿ ಶೇಕಡಾ 40ಕ್ಕೆ ಕಡಿಮೆಯಿಲ್ಲದಂತೆ ಅಂಕಗಳನ್ನು ಪಡೆಯತಕ್ಕದ್ದು ಮತ್ತು 
ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯ ಸಂದರ್ಭದಲ್ಲಿ ಮೌಖಿಕ ಪರೀಕ್ಷೆಗೆ ಅರ್ಹರಾಗಲು ಪ್ರತಿಯೊಂದು ಪತ್ರಿಕೆಯಲ್ಲಿ ಗರಿಷ್ಠ ಅಂಕಗಳ ಪೈಕಿ ಶೇಕಡಾ 35ಕ್ಕೆ ಕಡಿಮೆಯಿಲ್ಲದಷ್ಟು ಅಂಕಗಳನ್ನು 
ಪಡೆಯತಕ್ಕದ್ದು. 
ಮೌಖಿಕ ಪರೀಕ್ಷೆ ( ಗರಿಷ್ಠ ಅಂಕಗಳು:25): ಅಭ್ಯರ್ಥಿಯ ಸಾಮಾನ್ಯ ಜ್ಞಾನ, ಕಾನೂನಿನ ತತ್ವಗಳ ಗ್ರಹಿಕೆ ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರು - ಹಾಗೂ - ಸಹಾಯಕ ಸರ್ಕಾರಿ ವಕೀಲರಾಗಿ 
ನೇಮಕಗೊಳ್ಳಲು ಆತನು ಸೂಕ್ತರಾಗಿರುವರೇ ಎಂಬುದನ್ನು ಪರೀಕ್ಷಿಸತಕ್ಕದ್ದು. 
ಆಯ್ಕೆ ಸಮಿತಿಯ ಅಧ್ಯಕ್ಷರು ಮೂರು ವರ್ಷಗಳಿಗೆ ಕಡಿಮೆಯಿಲ್ಲದಂತೆ ಜಿಲ್ಲಾ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸಿರುವ ಜಿಲ್ಲಾ ನ್ಯಾಯಾಧೀಶರನ್ನು ಕಾನೂನು ಪತ್ರಿಕೆಗಳ ಪರೀಕ್ಷಕರನ್ನಾಗಿ ಮತ್ತು ಕೆಲವು 
ಇತರ ಸೂಕ್ತ ವ್ಯಕ್ತಿಗಳನ್ನು ಇತರ ಪತ್ರಿಕೆಯ ಪರೀಕ್ಷಕರನ್ನಾಗಿ ನೇಮಕ ಮಾಡತಕ್ಕದ್ದು. 
ಪರಿಶಿಷ್ಟ ಜಾತಿಗಳಿಗೆ, ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಹುದ್ದೆಗಳನ್ನು ಮೀಸಲಿಡುವ ಸಂಬಂಧದಲ್ಲಿ ಆಯ್ಕೆ ಸಮಿತಿಯು ಕಾಲಕಾಲಕ್ಕೆ ಜಾರಿಯಲ್ಲಿರುವ ಸರ್ಕಾರಿ 
ಆದೇಶಗಳಿಗೊಳಪಟ್ಟು, ನಿರ್ಧಿಷ್ಟಪಡಿಸಿದ ಕನಿಷ್ಠ ಅರ್ಹತಾ ಅಂಕಗಳನ್ನು ಅಭ್ಯರ್ಥಿಗಳು ಪಡೆದಿರುವುದಕ್ಕೊಳಪಟ್ಟು, ಮೌಖಿಕ ಪರೀಕ್ಷೆಯೂ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಿರುವ ಒಟ್ಟು 

ಅಂಕಗಳ ಆಧಾರದ ಮೇಲೆ ಅರ್ಹತೆಯ ಕ್ರಮದಲ್ಲಿ ಗೊತ್ತುಪಡಿಸಿರುವ ಅನುಪಾತಕ್ಕನುಸಾರವಾಗಿ ಸೂಕ್ತ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಸಿದ್ಧಪಡಿಸತಕ್ಕದ್ದು. 
11. 

ನಿಯಮಗಳ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳ ಅಂತಿಮ ಅರ್ಹತಾ ಪಟ್ಟಿಯನ್ನು ಸಿದ್ದಪಡಿಸತಕ್ಕದ್ದು ಮತ್ತು ಅದನ್ನು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಿಸತಕ್ಕದ್ದು ಮತ್ತು ಅವು ಪ್ರಕಟಣೆಗೊಂಡ 
ದಿನಾಂಕದಿಂದ ಒಂದು ವರ್ಷದ ಅವಧಿಯವರೆಗೆ ಜಾರಿಯಲ್ಲಿರತಕ್ಕದ್ದು. 

ಅನುಬಂಧ- II 


ಪೂರ್ವಭಾವಿ ಪರೀಕ್ಷೆಗಾಗಿ ಪಠ್ಯಕ್ರಮ : 
(i) ಪತ್ರಿಕೆ -1 ಭಾಗ-1 ( ಅಂಕಗಳು 50) (ವೇಳೆ:ಒಂದು ಘಂಟೆ ಮೂವತ್ತು ನಿಮಿಷಗಳು) 

ಸಾಮರ್ಥ್ಯ ( ಆಪ್ಟಿಟ್ಯೂಡ್) ಪರೀಕ್ಷೆಯು ಇಂಗ್ಲೀಷ್ ಮತ್ತು ಕನ್ನಡ ಭಾಷೆಯಲ್ಲಿ ಗ್ರಹಿಕೆ ಮತ್ತು ಪ್ರಾವೀಣ್ಯತೆ ಕುರಿತ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. 
(i) ಪತಿಕೆ - I ಭಾಗ - II ( ಅಂಕಗಳು 50) ( ವೇಳೆ:ಒಂದು ಘಂಟೆ ಮೂವತ್ತು ನಿಮಿಷಗಳು) ಸಾಮಾನ್ಯ ಜ್ಞಾನ - ತಾರ್ಕಿಕ ಮತ್ತು ಬೌದ್ಧಿಕ ಸಾಮರ್ಥ್ಯದ ಪರೀಕ್ಷೆ 
( iii) ಪತಿಕೆ - 2 ( ಅಂಕಗಳು 100) (ವೇಳೆ: ಮೂರು ಘಂಟೆಗಳು ) 

ಸಿವಿಲ್ ಪಕಿಯಾ ಸಂಹಿತೆ, 1908 

ಸೈಬರ್‌ ಕಾನೂನು, 
ಸ್ವತ್ತು ವರ್ಗಾವಣೆ ಅಧಿನಿಯಮ, 1882 ; 
ಭಾರತ ಕರಾರು ಅಧಿನಿಯಮ, 1872 ; 
ನಿರ್ಧಿಷ್ಟ ಪರಿಹಾರ ಅಧಿನಿಯಮ , 1963; 
ಭಾರತದ ಸಂವಿಧಾನ; 


೧೩೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧, ೨೦೧೨ 


ಭಾಗ - ೪ಎ 


ಕಾಲಪರಿಮಿತಿ ಅಧಿನಿಯಮ; 
ದಂಡ ಪಕಿಯಾ ಸಂಹಿತೆ, 1973; 
ಭಾರತ ದಂಡ ಸಂಹಿತೆ, 1860 ಮತ್ತು 
ಭಾರತ ಸಾಕ್ಷ್ಯ ಅಧಿನಿಯಮ, 1872 


ಅನುಬಂಧ - III 


1. ಮುಖ್ಯ ಪರೀಕ್ಷೆಗೆ ಪಠ್ಯ ಕಮ : 
(i) ಕಾನೂನು ಪತ್ರಿಕೆ - I 

( ಗರಿಷ್ಠ ಅಂಕಗಳು 100) ( ವೇಳೆ: 3 ಘಂಟೆಗಳು) 


(i) ವಿವಾದಾಂಶಗಳನ್ನು ರೂಪಿಸುವುದು 
(ii ) ಆರೋಪವನ್ನು ರೂಪಿಸುವುದು 
(iii) ವಾದಪತದ ತತ್ವಗಳು 

(iv ) ವಾದ ಪ್ರತಿವಾದದ ಪತ್ರಗಳ ಕರಡು ತಯಾರಿಸುವುದು 
(ii) ಕಾನೂನು ಪತಿಕೆ - II 

( ಗರಿಷ್ಠ ಅಂಕಗಳು 100) ( ವೇಳೆ: 3 ಘಂಟೆಗಳು) 
(1) ದಂಡ ಪ್ರಕ್ರಿಯಾ ಸಂಹಿತೆ, 1973 
(ii ) ಭಾರತ ಸಾಕ್ಷ್ಯ ಅಧಿನಿಯಮ, 1872 
(i) ಭಾರತ ದಂಡ ಸಂಹಿತೆ, 1860 

( iii) ಕಾನೂನು ಪತ್ರಿಕೆ - III 


( ಗರಿಷ್ಠ ಅಂಕಗಳು 100) ( ವೇಳೆ: 3 ಘಂಟೆಗಳು) 


(1) ಭಾರತದ ಸಂವಿಧಾನ 
(ii) ಸೈಬರ್‌ ಕಾನೂನುಗಳು 
(i) ಸಿವಿಲ್ ಪ್ರಕ್ರಿಯಾ ಸಂಹಿತೆ, 1908 


ಪಿ . ಆರ್ . 622 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್. ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಗೃಹ ಇಲಾಖೆ 
( ಪೋಲೀಸ್ ಸೇವೆಗಳು - ಬಿ ) 


238 - 800 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧, ೨೦೧೨ 


0202 


HOME SECRETARIAT 


No .HD : 155 :POP :2012 


Bangalore , Dated : 14 /08 / 2012 . 


NOTIFICATION 


In exercise of the powers conferred by the clause (s) of Section 2 of the code of Criminal Procedure 1973 (Central Act 2 of 
1974 ), the Government of Karnataka , hereby declare that with effect from the date of publication of this Notification in the Official 
Gazette , the areas and places specified in column (3) of the schedule below , shall cease to be within the jurisdiction of the Police 
Station specified in column (4) thereof and the said areas and places shall be included in the Police Station specified in column (2 ) 
thereof. 


SCHEDULE 


Name of the 
Unit /Sub-Division / 

Circle 


Name of the police 
station in which the 

areas and places 
mentioned in column ( 3) 

shall be included 


Name of the areas and places 


Name of the Police Station 
from the jurisdiction of 
which the areas and 
places mentioned in 
column (3 ) shall be 

excluded 


(1) 


(2 ) 


( 3 ) 


( 4 ) 


1 . 


Jigani 


Bannerghatta Police Station 


Jigani Police Station 


Bangalore Dist / 
Bangalore Sub 
Division / Anekal Circle 


2 . Jigani Industrial area 


3 . Bande Nallasandra 


4 . Kyalasanahalli 


5 . Vabasandra 


6 . Nanjiapura 


7 . Koppa 


8 . Koppa gate 


9 . Harappana halli. 


10 . Bukkasagara 


11. 


Kallu Balu 


Vaderamanchanahalli 


Konasandra 


Veerasandra 


Giddenahalli (Prashanti Kuteera) 


16 . Mutthurayana Doddi 


Krishnaiahana Doddi 


18 . 


Yellammana Doddi. 


19 . Nisarga Layout 


20 . Thapovana Layout 
21. Mahantha Lingapura 


೧೩೧೮ 


EDOFIE ODZIE, Todowed , AJOWIE , 2009 


227 - $ 


Name of the 
Unit/Sub -Division / 

Circle 


Name of the police 
station in which the 

areas and places 
mentioned in column (3 ) 

shall be included 


Name of the areas and places 


Name of the Police Station 
from the jurisdiction of 
which the areas and 
placesmentioned in 
column (3 ) shall be 

excluded 


(2 ) 


( 3) 


22 . Madapatna 


Anekal Police Station 


23 . 


Vaddarapalya 


24 . 


Dyavasandra 


25 . Bommandahalli 


26 . Nosenooru 


27 . 


Nosenooru Gollalli 


28. Kadu Jakkanahalli 


29. Haragadde. 


30. 


Sheethanayakanahalli 
Nayanahalli. 


Lingapura 


33 . 


Kumbaranahalli . 


34 . 


Kumbaranahalli colony 


35 . 


Rajapura 


Hebbagodi Police Station 


36 . Hinnakki 
37. Masthenahalli 


38 . 


Masthenahalli colony 


39 . 


Sri Ramapura 


By Order and in the name of the Governor of Karnataka, 


PR - 616 


H .R . Putte Gowda 
Under Secretary to Government, 
Home Department, (Police Expenditure) 


HOME SECRETARIAT 


No .HD : 163: POP :2012 Bangalore, Dated :07/09/2012 . 


NOTIFICATION 


In exercise of the powers conferred by the clause(s ) of section 2 of the Code of Criminal Procedure, 1973 (Central Act 2 
of 1974), the Government of Karnataka , hereby declare that with effect from the date of publication of this notification in the Official 
Gazette , the areas and places specified in column (3 ) of the schedule below , shall cease to be within the jurisdiction of the police 
station specified in column (4 ) thereof and the said areas and places shall be included in the police station specified in column (2) 


thereof. 


2000 - $ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧, ೨೦೧೨ 


0206 


SCHEDULE 


Name of the 
District/ Sub 
Division /Circle 


Police Station in 
which the areas and 
places mentioned in 
column (3 ) shall be 

included 


Name of the areas and places 


Police Station from 
whose jurisdiction 
the areas and places 
mentioned in column 
(3) shall be excluded 


(1) 


(2 ) 


( 3) 


(4 ) 


raffic 


Shimoga (west) Traffic 
Police Station 


Police Station 


Shimoga/ District 
Shimoga Sub - 
Division 
Kote Cirle 


1. M . R . S . Circle 
2 . Holehonnur Cross 
3 . Shanakar Mata Circle 
4 . K .E . B . Circle 
5 . Mahaveer Circle 
6 . Shivamurthy Circle 
7. Usha Nursing Home Circle 
8 . DVS Circle 
9 . Veerabhadra Talkies Cross 
10 . Shivappa Nayaka Circle 
11. Ameer Ahmed Circle 
12 . Jail Circle 
13. Lakshmi TAlkies Circle 
14 . Gopi Circle 
15 . Old Bar Line Road 
16 . Pension Mohalla 
17 . Rajeev Gandhi Extension 
18 . Vidyanagara 
19. Sugar Factory 
20 . KADA Office 
21. Purale 
22 . Thopinaghata 
23. Malalakoppa (Soolebylu ) 
24 . Indiranagara 
25 . Tank Mohalla 
26 . Sheshadripuram 
27 . Basavanguri 
28 . Hanumanthanagara 
29. Rajedranagara 
30 . Keerthinagara 
31 . Venkateshwara 
32 . Tilaknagara 
33. Basaveshwaranagara 
34 . Tyavare Chatnahalli 
35 . Malleshwaranagara 
36 . Madiripalya 
37 . Malavagoppa 


0290 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧, ೨೦೧೨ 


227 - 


Name of the 
District/ Sub 
Division /Circle 


Police Station in 
which the areas and 
places mentioned in 
column ( 3) shall be 

included 


Name of the areas and places 


Police Station from 
whose jurisdiction 
the areas and places 
mentioned in column 
( 3) shall be excluded 


( 1) 


( 2 ) 


( 3 ) 


(4 ) 


38 . Nidhige 
39 . Gandhi Bazar Road (upto Border end of west 

Traffic Police Station ) 
40. Nehru Road (upto Border end of West Traffic 

Police Station ) 
41. Durgigundi Road (upto Border end of West 

Traffic Police Station ) 
42. Jail Road (upto Border end of West Traffic 

Police Station ) 
43. Vinobhanagara Medhara Keri Road (upto 

Border end ofWest Traffic Police Station ) 
44 . Savalanga Road (upto Border end of West 

Traffic Police Station 
45. Savalanga Road Ragigudda . 
46 . Honnalli Road 
47 . From Shivappanayaka Circle to A . A . Circle 
48 . Shankar Mata Road . 
49. Balaraj Urs Road . 
50 . Holehonnur Road . 
51. Right side of Tunganagara river. 
52 . Bye -Pass Road , MRS , Sugar Factory and 

CADA Office . 
53. N . R . Pura Road upto Topinaghatta. 
54. Soolebylu . 
55 . Malalikoppa. 


The Traffic Police Station specified in column (2) shall be responsible for investigation of the offences under: 


ajo 


1. the Karnataka Traffic Control Act, 1960 (Karnataka Act No . 18 of 1960 ) 

the Karnataka Traffic (Control of Public Vehicles) Rules 1979 
3. the Karnataka Traffic Control ( Regulation of Traffic on Highways ) Rules , 1979 and the Karnataka Traffic Control Rules, 

1979 
4. the Motor Vehicles Act , 1988 (Central Act 59 of 1988) and the Karnataka Motor Vehicles Rules, 1989 
5 . offences under sections 279 , 304(A ), 337, 338 and 427 of Indian Penal Code, 1860. 


By Order and in the name of the Governor of Karnataka , 

H .R . Putte Gowda 
Under Secretary to Government, 

HomeDepartment, 
(Police Expenditure ) 


PR - 617 


